1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


2 ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ 


4 ಉತ್ತರಿಸುವವರು 


ಕರ್ನಾಟಕ ವಿಧಾನ ಪರಿಷತ್ತು 


1531 

ಡಾ॥ ಜೈಮಾಲ ರಾಮಚಂದ್ರ 
(ನಾಮ ನಿರ್ದೇಶನ ಹೊಂದಿದವರು) 
19-03-2020 
ಮುಖ್ಯಮಂತ್ರಿಗಳು 


ಪಶ್ನೆ 


ಉತ್ತರ 


ಬೆಂಗಳೂರು ನಗರದಲ್ಲಿರುವ "ಒಟ್ಟು 
ರಾಜಕಾಲುವೆಗಳು ಎಷ್ಟು 


ಬೃಹತ್‌ ``ಚಿಂಗಳೂರು' ಮಹಾನಗರ ಪಾಲಿಕೆ "ವ್ಯಾಪ್ತಿಯಲ್ಲಿ 'ಒಟ್ಟು 633 
ರಾಜಕಾಲುವೆಗಳಿದ್ದು, ಇವುಗಳ ಉದ್ದವು ಸುಮಾರು 842 ಕಿ.ಮೀ ಗಳಾಗಿರುತ್ತದೆ. 


ಆ) 


ಈ ರಾಜಕಾಲುವೆಗೆ 
ನೀರುಗಾಲುವೆ ಮೇಲ್ಲಾವಣಿ 
ನಿರ್ಮಾಣ ಮಾಡಲಾಗಿದೆಯೇ; 


ಮಳ್‌ 


2017-18ರವರೆಗೊ' ಆಯ್ಲೆ `'ಭಾಗೆಗಳಲ್ಲಿ ರಾಜಕಾಲುವೆಗಳಿಗೆ ಮೇಲ್ಸಾವಣಿ ಹಾಕುವ 
ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ. ತದನಂತರ, Original Application 
No.454/2018 (M.A No.1092/2018), Dated:23.07.2018ರ 


ಆದೇಶದಲ್ಲಿ ಮಾನ್ಯ ಹಸಿರು ನ್ಯಾಯಾಧಿಕರಣ (National Green Tribunal) 
ಆದೇಶದಂತೆ ರಾಜಕಾಲುವೆಗಳಿಗೆ ಆರ್‌.ಸಿ.ಸಿ ಮೇಲ್ಸಾವಣಿಯನ್ನು ಹಾಕುವ 
ಕಾಮಗಾರಿಯನ್ನು ನಿಷೇಧಿಸಿರುವ ಹಿನ್ನಲೆಯಲ್ಲಿ ಬಿಬಿಎಂಪಿ ವತಿಯಿಂದ ಆರ್‌.ಸಿ.ಸಿ 
ಮೇಲ್ಸಾವಣಿ ಹಾಕುವ ಕಾಮಗಾರಿಯನ್ನು ಕೈಬಿಡಲಾಗಿರುತ್ತದೆ. 


ಇ) 


2017-18ನೇ 
ಸಾಲಿನಲ್ಲಿ ಮುಖ್ಯಮಂತ್ರಿಗಳ 
ನಗರೋತ್ಥಾನ ಅನುದಾನದ 
ಅಡಿಯಲ್ಲಿ ಆರ್‌ ಎಂ ವಿ 2ನೇ 
ಹಂತ, ಡಾಲರ್ಸ್‌ ಕಾಲೋನಿಯಲ್ಲಿ 
ಪ್ರಾಯೋಗಿಕವಾಗಿ ನಿರ್ಮಿಸಿದ ಮಳೆ 
ನೀರುಗಾಲುವೆ ಮೇಲ್ಸಾವಣಿಯ 
ಮಾದರಿಯಲ್ಲಿ ಉಳಿದ 
ರಾಜಕಾಲುವೆಗಳಲ್ಲಿ ಇದೇ ರೀತಿಯ 
ಕಾಮಗಾರಿ ಮಾಡಲು ಸರ್ಕಾರ 
ಚಿಂತಿಸಿದೆಯೇ; 


2016-7 ಪುತ್ತು 


2016-17 ಮತ್ತು 2017-18ನೇ ಸಾಲಿನಲ್ಲಿ ಮುಖ್ಯಿಮಂತಿಗಳ ನೆಗೆರೋತ್ಸಾನ 
ಅನುದಾನದ ಅಡಿಯಲ್ಲಿ ಆರ್‌ ಎಂ ವಿ 2ನೇ ಹಂತ, ಡಾಲರ್ಸ್‌ ಕಾಲೋನಿಯಲ್ಲಿ 
ಪ್ರಾಯೋಗಿಕವಾಗಿ "ಉಕ್ಕಿನ ಚೌಕಟ್ಟುಗಳು ಮತ್ತು ಉಕ್ಕಿನ ತಗಡಿನಿಂದ” ಬೃಹತ್‌ 
ಮಳೆ ನೀರುಗಾಲುವೆಗೆ ಮೇಲ್ಸಾವಣಿಯನ್ನು ಹಾಕಲಾಗಿದ್ದು, ಸದರಿ 
ಮೇಲ್ಸಾವಣಿಯು ದುಬಾರಿಯಾಗಿದ್ದು, ಆಯ್ದ ಸ್ಥಳಗಳಲ್ಲಿ ಮಾತ್ರ ಈ ರೀತಿಯ 
ಮೇಲ್ಸಾವಣಿಯನ್ನು ನಿರ್ಮಿಸುವುದು ಸೂಕ್ತವೆಂದು ತೀರ್ಮಾನಿಸಲಾಗಿದೆ. ಉಳಿದ 
ರಾಜಕಾಲುವೆಗಳ ಮೇಲೆ ಇದೇ ರೀತಿಯ ಮೇಲ್ಸಾವಣಿಯನ್ನು ನಿರ್ಮಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ಈ) 


ಈ ಮಾದರಿಯ ಮೇಲ್ಸಾವಣೆಯಿಂದ 
ಸೊಳ್ಳೆಗಳ ನಿಯಂತ್ರಣ, ಪರಿಸರ 
ಮಾಲಿನ್ಯ, ಹೆಚ್ಚು ಮಳೆಯಾದಾಗ 
ಆಗುವ ಸಾವು ನೋವುಗಳು, 
ಮಲೇರಿಯಾ ದಂತಹ 
ರೋಗಗಳಿಂದ ರಕ್ಷಣೆ 
ಪಡೆಯಬಹುದಲ್ಲವೇ? 


ಹೌದು. ಬೃಹತ್‌ ಮಳೆ ನೀರುಗಾಲುವೆಗೆ ಮೇಲ್ಭಾವಣಿಯನ್ನು ಅಳವಡಿಸುವುದರಿಂದ 
ಸೊಳ್ಳೆಗಳ ನಿಯಂತ್ರಣ, ಪರಿಸರ ಮಾಲಿನ್ಯ, ಹೆಚ್ಚು ಮಳೆಯಾದಾಗ ಆಗುವ ಸಾವು 
ನೋವುಗಳು, ಡೆಂಗ್ಯೂ, ಮಲೇರಿಯಾದಂತಹ ಮಾರಕ ರೋಗಗಳಿಂದ ಸ್ಪಲ್ಪ 
ಮಟ್ಟಿಗೆ ತಾತ್ಕಾಲಿಕವಾಗಿ ರಕ್ಷಣೆ ಪಡೆಯಬಹುದಾಗಿದೆ. 


ಸಂಖ್ಯೆ: ನಅಳಅ 64 ಎಂಎನ್‌ವೈ 2020 


(ಬಿ.ಎಸ್‌.ಯಡಿಯೂರಪ್ಪ) 4” 
ಮುಖ್ಯಮಂತ್ರಿ 


